ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲ್ಲೂಕು ಹಸರಗುಂಡಗಿಯ ಬೀರು ಸರಬರಾಜು ಬಗ್ಗೆ 
ಶ್ರೀ ಬಿ.ಜಿ. ಪಾಟೇಲ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು:- 


495(385) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲ್ಲೂಕಿನ ಹಸರಗುಂಡಗಿ ಬಳಿ ಕೈಗೊಂಡ ಗ್ರಾಮೀಣ ಬೀರು 
ಸರಬರಾಜು ಯೋಜನೆ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಅಫಜಲಪುರ ತಾಲ್ಲೂಕಿನ ಹಸರಗುಂಡಗಿ, ಕಿರುಸಾವಳಗಿ, ಸಿರಸಗಿ ಸೇರಿ ಏಳು ಹಳ್ಳಿಗಳಿಗೆ ಭೀಮಾ 
ನದಿಯಿಂದ ನೀರು ಪೂರೈಕೆಗೆ ಜಾಕ್‌ವೆಲ್‌ ನಿರ್ನಿಸಿ ಶುದ್ದೀಕರಣ ಘಟಿಕದ ಮೂಲಕ ಬೀರು ಪೂರೈಕೆಗೆ 3 
ಕೋಟಿ ವೆಚ್ಚದ ಕಾಮಗಾರಿಯು ಯಾವಾಗ ಪೂರ್ಣಗೊಳ್ಳಲಿದೆ ; (ವಿವರ ನೀಡುವುದು) 


(ಇ) 3 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಈಗಾಗಲೇ 1.40 ಕೋಟಿ ರೂಪಾಯಿಗಳನ್ನು 
ಬಿಡುಗಡೆ ಮಾಡಿಸಿಕೊಂಡು ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟಿ ಹೋಗಿದ್ದು, ಸದರಿ ಕುಡಿಯುವ ನೀರಿನ 
ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು ಯಾವಾಗ; ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟಿ ಹೋಗಿರುವ 
ಗುತ್ತಿಗೆದಾರರ ಮೇಲೆ ಯಾವ ಕುಮ ಕೈಗೊಳ್ಳಲಾಗುವುದು? (ವಿವರ ನೀಡುವುದು) 


